°°: ೪ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ. | 307 

ಸದಸ್ಯರ ಹೆಸರು ಶ್ರೀ ಕ.ಎ.ತಿಷ್ಟೇಸ್ಕಾಮಿ 
(ನಾಮನಿರ್ದೇಶನ ಹೊಂದಿದವರು) 

ಉತ್ತರಿಸುವ ದಿನಾಂಕ 03.02:2021 

ಉತ್ತರಿಸುವ ಸಚಿವರು ಕೃಷಿ ಸಚಿವರು 


ರೈತರಿಗೆ ಪೊತಾಹಧನ ನೀಡುವ 
ಮೂಲಕ ಸರ್ಕಾರ ರೈತರನ್ನು 
ಸನ್ಮಾಬಿಸಿದೆಯೇ? 
ರೈತರ ಸಂಖ್ಯೆ, ಹೆಸರು ನೀಡುವುದು). 


(ಜಿಲ್ಲಾವಾರು ! 


| ಕ್ರಸಂ . ಪ್ರಶ್ನೆ | K ಉತ್ತರ 
ಅ ಸರ್ಕಾರವು ಕೃಷಿಯಲ್ಲಿ ನಾಡೆಪ್‌ ಸರ್ಕಾರವು ಕೃಷಿಯಲ್ಲಿ. ನಾಡೆಪ್‌(NADEP) 
(NADEP) ಕಾಂಪೋಸ್ಟಿಂಗ್‌, ವರ್ಮಿ | ಕಾಂಪೋಸ್ಕಿಂಗ್‌, ವರ್ಮಿ ಕಾಂಪೋಸ್ಥಿಂಗ್‌, ದ್ರವ ಜೈವಿಕ 
ಕಾಂಪೋಸ್ಟಿಂಗ್‌, ದ್ರವ ಜೈವಿಕ | ಗೊಬ್ಬರವನ್ನು ಬಳಸುವ ಮೂಲಕ ಕೃಷಿಯಲ್ಲಿ ವೆಚ್ಚವನ್ನು 
| ಗೊಬ್ಬರವನ್ನು ಬಳಸುವ ಮೂಲಕ ಕಡಿತಗೊಳಿಸಲು ಯಾವುದೇ ಹೊಸ ಮಾರ್ಗ ಸೂಚಿಗಳನ್ನು 
ಕೃಷಿಯಲ್ಲಿ ವೆಚ್ಚವನ್ನು ಕಡಿತಗೊ- ಹೊರಡಿಸಿರುವುದಿಲ್ಲ. ಪ್ರಸ್ತುತ ಇಲಾಖೆಯ ವಿವಿಧ 
ಳಿಸುವ ಬಗ್ಗೆ ಯಾವುದಾದರೂ ಹೊಸ |! ಯೋಜನೆಗಳಲ್ಲಿ ಮಣ್ಣಿನ ಸತ್ತ ಹೆಚ್ಚಿಸಲು ಕೈಷಿ 
ಮಾರ್ಗಸೂಚಿಗಳನ್ನು ಹೊರಡಿ | ಪರಿಕರಗಳಾದ ಜೈವಿಕ ಗೊಬ್ಬರಗಳು, ಎರೆಹುಳು ಗೊಬ್ಬರ, 
ಸಿಡೆಯೇ: (ವಿವರಗಳನ್ನು | ಸಿಟಿ ಕಾಂಪೋಸ್ಟ್‌ ಸಾವಯವ ಗೊಬ್ಬರಗಳು, ಲಘು 
| ಒದಗಿಸುವುದು) ಪೋಷಕಾಂಶಗಳು, ಮಣ್ಣು ಸುಧಾರಕಗಳು, ಹಸಿರೆಲೆ ಗೊಬ್ಬರ | 
ಬೀಜಗಳನ್ನು ಬೇಡಿಕೆಗನುಗುಣವಾಗಿ ರೈತರಿಗೆ ಇಲಾಖೆಯ 
; ರೈತ ಸಂಪರ್ಕ ಕೇಂದ್ರಗಳ ಮೂಲಕ ರಿಯಾಯತಿ ದರದಲ್ಲಿ ! 
ವಿತರಣೆ ಮಾಡಲಾಗುತ್ತಿದೆ. 
ಆ ಈ ಗೊಬ್ಬರವನ್ನು ಬಳಸುವುದರ | ಕೃಷಿಯಲ್ಲಿ ವಿವಿಧ ಸಾವಯವ ಗೊಬ್ಬರ ಮತ್ತು ಜೈವಿಕ 
' ಮೂಲಕ ಕೃಷಿ ಭೂಮಿ ಹೆಚ್ಚು ಗೊಬ್ಬರಗಳ ಬಳಕೆಯಿಂದ ಮಣ್ಣಿನಲ್ಲಿ ಇಂಗಾಲ ಅಂಶವು | 
-'ಫಲಪತ್ತಾಗುತ್ತದೆ ಮತ್ತು ಹೆಚ್ಚಿನ | ಹೆಚ್ಚಳವಾಗಲಿದ್ದು ಅದರಿಂದ ಮಣ್ಣಿಗೆ ಹೆಚ್ಚಿನ ವೀರನ್ನು 
| ಇಳುವರಿಯನ್ನು ನೀಡುತದೆ | ಹಿಡಿದಿಟ್ಟುಕೊಳ್ಳಲು ಅನುಕೂಲಕರವಾಗಲಿದೆ ಹಾಗೂ | 
| ಎಂಬುದು ನಿಜವೇ: ಹಾಗಿದ್ದಲ್ಲಿ, ಕಳೆದ | ಲಭ್ಯವಿರುಪ ಪೋಷಕಾಂಶಗಳನ್ನು ಪರಿಣಾಮಕಾರಿಯಾಗಿ | 
ಮೂರು' ವರ್ಷಗಳಿಂದ ಇಂದಿನವರೆಗೆ | ಸದ್ಮಳಕೆಯಾಗಲಿದೆ. ಅದರಿಂದ ಕೃಷಿ ಭೂಮಿ ಹೆಚ್ಚು 
ಪ್ರತಿ ಹೆಕ್ಟೇರ್‌ಗೆ ಬೆಳೆಗಳ ಸ್ಥಿತಿಯೇನು;: ' ಫಲವತ್ತಾಗುವುದಲ್ಲದೇ ಉತ್ತಮ ಇಳುವರಿಯನ್ನು 
"ಜಿಲ್ಲಾವಾರು ಸಂಪೂರ್ಣ ಮಾಹಿತಿ ಪಡೆಯಬಹುದಾಗಿದೆ ಎಂದು -ಅಧ್ಯಯನಗಳಿಂದ ತಿಳಿದು | 
ನೀಡುವುದು) | ಬಂದಿರುತ್ತದೆ. ಇದಕೆ ಹೊರತಾಗಿ ರಾಜ್ಯದಲ್ಲಿ ಹಲಬಾರು 
| ಸಾವಯವ ಕೃಷಿ ಉತ್ತೇಜನ ಕಾರ್ಯಕ್ರಮಗಳನ್ನು ರಾಜ್ಯದ | 
ಎಲ್ಲಾ ಜಿಲ್ಲೆಗಳಲ್ಲಿ ಹಮ್ಮಿಕೊಳ್ಳಲಾಗಿರುತ್ತದೆ. 
ಇ ಹೆಚ್ಚನ ಇಳುವರಿ ಪಡೆಯುತ್ತಿರುವ| ಕೃಷಿಯಲ್ಲಿ ಸಾವಯವ ಮತು, ಜೈವಿಕ ಗೊಬ್ಬರಗಳ 


ಬಳಳೆಯಿಂದ ಹೆಚ್ಚಿನ ಇಳುವರಿ ಪಡೆಯುತ್ತಿರುವ ರೈತರಿಗೆ 
ಯಾವುದೇ ಪ್ರೋತ್ಸಾಹ ಧನ ನೀಡಿ ಸನ್ಮಾನಿಸುವ 
ಕಾರ್ಯಕ್ರಮವಿರುವುದಿಲ್ಲ ಆದರೂ ಒಟ್ಟಾರೆಯಾಗಿ ವಿವಿಧ 
| ಬೆಳೆಗಳಲ್ಲಿ ಹೆಚ್ಚು ಇಳುವರಿಯನ್ನು ಪಡೆಯುವ ರೈತರನ್ನು 
ಇಲಾಖೆಯಿಂದ ಸನ್ಮಾವಿಸಲಾಗುತ್ತಿದೆ. 


ಸ೦ಖ್ಯೆ: AGRI-ACT/17/ 2021 


ಕೃಷಿ ಸಚಿವರು 


